ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 

: 5೨7 

: ಶ್ರೀ ಆರ್‌.ಬಿ. ತಿಮ್ಮಾಪೂರ 

: ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಉತ್ತರಿಸುವ ದಿನಾಂಕ : 05.02.2021 
ಕ್ರಸಂ ಪಶ್ನೆ ಉತ್ತರ 
ಅ) | ಕೊರೋನಾ ಅವಧಿಯಲ್ಲಿ ಕೊರೋನಾ ಅವಧಿಯಲ್ಲಿ ಬಿ.ಎಂ.ಟಿ.ಸಿ. ಮತ್ತು ಕೆ.ಎಸ್‌.ಆರ್‌.ಟಿ.ಸಿ.ಗಳ 
ಬಿ.ಎಂ.ಟಿ.ಸಿ. ಮತ್ತು | ನಷ್ಟದ ಪ್ರಮಾಣವನ್ನು ಸರಿದೂಗಿಸಲು ಸಾರಿಗೆ ಇಲಾಖೆ ಹಮ್ಮಿಕೊಂಡಿರುವ | 
ಕೆ.ಎಸ್‌.ಆರ್‌.ಟಿ.ಸಿಗಳ ನಷ್ಟದ ಕಾರ್ಯಕ್ರಮಗಳು ಈ ಕಳಕ೦ಡಂತಿದ. 
| ಔಮಾಣವನ್ನು ಸರಿದೂಗಿಸಲು R 
ಸಾರಿಗೆ ಇಲಾಖೆ ಕರಾರಸಾನಿಗಮ:' 
ಹಮ್ಮಿಕೊಂಡಿರುವ > ಕೋವಿಡ್‌-19 ಲಾಕ್‌ಡೌನ್‌ ಪೂರ್ವದಲ್ಲಿದ್ದಂತೆ ಅನುಸೂಚಿಗಳನ್ನು ಹಂತ- 
ಕಾರ್ಯಕ್ರಮಗಳಾವುವು; ' ಹಂತವಾಗಿ ಕಾರ್ಯಾಚರಣೆ ಮಾಡಿ, ಆದಾಯವನ್ನು ಗಳಿಸಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ. 


> ಅಂತರರಾಜ್ಯ, 


ಪ್ರಸಕ್ತ ವರ್ಷ ಯಾವುದೇ ಹೊಸ ಅನುಸೂಚಿಗಳನ್ನು ಪ್ರಾರಂಭಿಸಲಾಗುವುದಿಲ್ಲ. 
ಇದರಿಂದಾಗಿ ಹೊಸ ವಾಹನಗಳನ್ನು ಖರೀದಿಸ ಸಲಾಗುವುದಿಲ್ಲ. 

A ಸಂಚಾರಕ್ಕೆ ಸಂಬಂಧಿಸಿದಂತೆ ಅಂಧ್ರಪ್ರದೇಶ, ಕೇರಳ, ' ಗೋವಾ, 
ಮಹಾರಾಷ್ಟ್ರ, ಲಂಗ, ಪುದುಚೇರಿಗೆ. ಹಾಗೂ ತಮಿಳುನಾಡು ರಾಜ್ಯಗಳಿಗೆ 
ಸಾರಿಗೆಗಳ "ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಾಗಿದೆ. 


> ಪೂರ್ಣ ಪ್ರಮಾಣವಾಗಿ ಅನುಸೂಚೆಗಳನ್ನು ಕಾರ್ಯಾಚರಣೆ ಮಾಡಲು 
ಸಾಧ್ಯವಾಗದಿದ್ದರೂ ಸಹ, ಪ್ರಯಾಣಿಕರ ರ ಹಾಗೂ ಪ್ರಯಾಣಿಕರ 
ದಟ್ಟಣೆ ಮತ್ತು” ಅವಶ್ಯಕತೆಗನುಗುಣವಾಗಿ ಬಸ್ಸುಗಳ ಸಂಖ್ಯೆಯನ್ನು. ಹಂತಹಂತವಾಗಿ, 
ಹೆಚ್ಜಸಲಾಗುತ್ತಿದೆ. ; 

} Wdbeas ಅವಧಿಯಲ್ಲಿ ಉಂಟಾಗಿರುವ ನಷ್ಟವನ್ನು ಭರಿಸಿಕೊಳ್ಳಲು ನಿಗಮವು 
ಪರ್ಯಾಯ ಆದಾಯ ಕ್ರೋಢೀಕರಣದ Aen ನೂತನ ಪಾರ್ಸಲ್‌ ಮತ್ತು 
ಕೊರಿಯರ್‌ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಲು ಯೋಜಿಸಿದ್ದು, ಇದರಿಂದ 
ನಿಗಮದ ಸಾರಿಗೇತರ ಆದಾಯವ, ಸ್ನು ಹೆಚ್ಚಿಸಲು ಕ್ರಮ ವಹಿಸಲಾಗುತಿದೆ. 


ಬೆಂ.ಮ.ಸಾ.ಸಂಸ್ಥೆ: 
ಬ೦.ಮ.ಸಾ.ಸಂಸ್ಪಿ; 


> ಸಾರ್ವಜನಿಕರನ್ನು ಸಮೂಹ ಸಾರಿಗೆಯತ್ತ ಸೆಳೆಯುವ ದೃಷ್ಟಿಯಿಂದ ಸಂಸ್ಥೆಯು 
ವಿವಿಧ ರೀತಿಯ" ರಿಯಾಯಿತಿ ಪಾಸುಗಳನ್ನು ಹಾಗೂ ಮ ಇಲಾಖೆಯ 
: ಸಹಯೋಗದೊಂದಿಗೆ ಬೆಂಗಳೂರು ನಗರದ ಕಟ್ಟಡ ಮತ್ತು ನಿರ್ಮಾಣ 
ಕಾರ್ಮಿಕರಿಗೆ. "ಸಹಾಯ ಹಸ್ತ' ಪಾಸನ್ನು ಏತರಣೆ ಮಾಡುತ್ತಿದೆ. ಅಲ್ಲದೆ, ಮಹಿಳಾ 
ಗಾರ್ಮೆಂಟ್ಸ್‌ ನೌಕರರನ್ನು ಸಂಸ್ಥೆಯ ವಾಹನಗಳನ್ನು ಬಳೆಸುವತ್ತ ಉತ್ತೇಜಿಸಲು, 
ಹೆಚ್ಚಿನ ರಿಯಾಯಿತಿ ದರದಲ್ಲಿ ಮಾಸಿಕ ಪಾಸುಗಳನ್ನು ಕಾರ್ಮಿಕ ಇಲಾಖೆಯ 
ಸಹಯೋಗದೊಂದಿಗೆ ವಿತರಣೆ ಮಾಡುವ ಕುರಿತು ಪರಿಶೀಲಿಸಲಾಗಿದೆ. 
> ಸರ್ಕಾರ, ಬಿಬಿಎಂಪಿ, ಬಿಟಿಪಿ, ನಗರ ಭೂ ಸಾರಿಗೆ ನಿರ್ದೇಶನಾಲಯ ರವರುಗಳ 
ಸಹಯೋಗದೊಂದಿಗೆ ಸೆ ಸೆಂಟಲ್‌ ಸಿಲ್ಕ್‌ ಬೋರ್ಡ್‌ನಿಂದ' ಟಿನ್‌ ಫ್ಯಾಕ್ಷರಿಯವರೆಗೆ 
"ಬಸ್‌ ಆದ್ಯತಾ ಪಥವನ್ನು' ಯೆಶಸ್ತಿಯಾಗಿ ಅನುಷ್ಠಾನಗೊಳಿಸಲಾಗುತ್ತದೆ. 
ಇದರಿಂದ ನಗರದ ಸಂಚಾರ ದಟ್ಟಣೆಯು ಕಡಿಮೆಯಾಗಿ, ಸಾರ್ವಜನಿಕರನ್ನು 
ಸಮೂಹ ಸಾರಿಗೆಯನ್ನು ಬಳಸಲು ಉತ್ತೇಜಿಸಲಾಗುತ್ತಿದೆ. 
> ಮುಂದುವರೆದು, ನಗರದ ಸಂಚಾರ ದಟ್ಟಣೆಯನ್ನು ಕಡಿಮೆಗೊಳಿಸುವ 
ಹಿನ್ನಲಯಲ್ಲಿ ಹೆಚ್ಚಿನ ಸಂಚಾರ ದಟ್ಟಣೆಯ' ಕಾರಿಡಾರ್‌ಗಲ್ಲಿ ಬಸ್‌ ಆದ್ಯತಾ 
ಫಥವನ್ನು 2ನೇ ಹಂತದಲ್ಲಿ ಅನುಷ್ಠಾನಗೊಳಿಸಲು ಯೋಜಿಸಲಾಗಿದೆ. 
pa ಸಂಸ್ಥೆಯು ಸಾಂದರ್ಭಿಕ ಒಪ್ಪಂದ, ಖಾಯಂ ಗುತ್ತಿಗೆ ಹಾಗೂ ಡೆಡಿಕೇಟೆಡ್‌ 
ಸೇವೆಗಳನ್ನು ಒದಗಿಸುತ್ತಿದೆ. 


> ಮೆಟ್ರೋ ಪ್ರಯಾಣಿಕರನ್ನು ಸಂಸ್ಥೆಯ ಸಾರಿಗೆ ಸೌಲಭ್ಯದತ್ತ ಸೆಳೆಯಲು ಎಲ್ಲಾ 
ಮೆಟ್ರೋ ನಿಲ್ದಾಣಗಳಿಂದ ಮೆಟ್ರೋ ಫೀಡರ್‌ ಸೇವೆಗಳನ್ನು ಕಾರ್ಯಾಚರಣೆ 
ಮಾಡಲಾಗುತ್ತಿದೆ. 

> ಸಮೂಹ ಸಾರಿಗೆಯನ್ನು ಉತ್ತೇಜಿಸಲು ಹಾಗೂ ಮೆಟ್ರೋ ಪ್ರಯಾಣಿಕರಿಗೆ 
ಸಮರ್ಪಕ ಮೆಟ್ರೋ ಫೀಡರ್‌ ಸಾರಿಗೆ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ 90 
ಎಲೆಕ್ಸಿಕ್‌ ಬಸ್ಥಗಳನ್ನು ಸಂಸ್ಥೆಯ ವಾಹನ" ಬಲಕ್ಕೆ ಸೇರ್ಪಡೆಗೊಳಿಸಲು 
ಯೋಜಿಸಲಾಗಿದೆ. 


ಆ) ಗ್ರಾಮೀಣ ಭಾಗದ ವಿದ್ಯಾರ್ಥಿ 


ಪ್ರಸ್ತುತ 01 ರಿಂದ 07ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲಾ 


ಕೆ.ಎಸ್‌.ಆರ್‌.ಟಿ.ಸಿ. ಸಂಸ್ಥೆಗಳು 
ಗಳಿಸುತ್ತಿರುವ ಆದಾಯವೆಷ್ಟು? 


ಸಮೂಹಕ್ಕೆ ತರಗತಿಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಉಚೆತೆ ಬಸ್‌ 
ತೊಂದರೆಯಾಗದಂತೆ ಪಾಸುಗಳನ್ನು ಹಾಗೂ ಉಳಿದ "ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದ ಪಾಸುಗಳನ್ನು 
ಕಾರ್ಯಕ್ರಮಗಳನ್ನು ವಿತರಣೆ ಮಾಡಲಾಗುತ್ತದೆ. 
ರೂಪಿಸಲಾಗಿದೆಯೇ,; 
ಈಗಾಗಲೇ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಶಾಲಾ ' ಕಾಲೇಜು 
ಮಾರ್ಗಗಳಲ್ಲಿ ಕನಿಷ್ಠ ಸಾಮಾನ್ಯ ಸೇವೆಗಳನ್ನು ಪ್ರಾರಂಭಿಸಲಾಗಿರುತ್ತದೆ ಹಾಗೂ 
ಅವಶ್ಯಕತೆಗೆ ಹಾಗೂ ಬೇಡಿಕೆಗೆ ಅನುಸಾರವಾಗಿ ಸಾರಿಗೆಗಳನ್ನು ಹರಿತಹಂತವಾಗಿ 
ಪ್ರಾರೆಂಭಿಸಲಾಗುತ್ತದೆ. 
| ಇ) 1 ಕೊರೋನಾ ನಂತರದಲ್ಲಿ ಕೊರೋನಾ ನಂತರದಲ್ಲಿ (ಏಿಪಿಲ್‌-2020 ರಿಂದ 29.01.2021 ರವರೆಗೆ) 
ಬಿ.ಎಂ.ಟಿ.ಸಿ. ಮತ್ತು ಬಿ.ಎಂ.ಟಿ.ಸಿ. ಪ್ರತಿ ದಿನ ಸರಾಸರಿ ರೂ.149.81 ಲಕ್ಷ ಮತ್ತು ಕೆ.ಎಸ್‌.ಆರ್‌.ಟಿ.ಸಿ. ಪ್ರತಿ 


ದಿನ' ಸರಾಸರಿ ರೂ.369.39 ಲಕ್ಷ ಸಾರಿಗೆ ಆದಾಯ ಗಳಿಸಿರುತ್ತದೆ. ಮಾಹೆವಾರು 
ಗಳಿಸುತ್ತಿರುವ ಆದಾಯದ ವಿವರ ಈ ಕೆಳಕಂಡಂತಿದೆ: 


(ರೂ.ಕೋಟಿಗಳಲ್ಲಿ) 
ಮಾಹೆ ಕೆ.ರಾ.ರೆ.ಸಾ.ನಿಗಮೌ ಚಿಂ.ಮ.ಸಾ.ಸಂಸ್ಥೆ 
ವಿಪ್ರಿಲ್‌2030 153 123 
ಮೇ-2020 24.7 16.09 
ಜೂನ್‌-202ರ 8509 4714 
ಜುಲೈ-2070 3819 2452 
ಆಗಸ್ಟ್‌-2020 34.77 3587 
ಸೆಪ್ಪೆಂಬರ್‌2020 128.46 5418 
ಅಕ್ಟೋಬರ್‌2020 154.53 62.97 
| ನವೆಂಬರ್‌-202ರ 194.26 70.51 
ಹಸೆಂಬರ್‌ 2025 196.96 69.52 
ಜನೆವರ-2021 241.47 8420 
್‌ 173032 8338 


ಸಂಖ್ಯೆ: ಟಿಡಿ 42 ಟಿಸಿಕ್ಕ್ಯೂ 2021 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯ ಮಂತ್ರಿಗಳು ಹಾಗೂ 
ಸಾರಿಗೆ, ಸಚಿವರು 


